ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 02ನೇ ಮಾರ್ಜ್‌, 2020 


ಪೌಢ ಶಾಲಾ ಮುಖ್ಯ ಶಿಕ್ಷಕರಿಗೆ ವಿಶೇಷ ಭತ್ಯೆ ನೀಡುವ ಬಗ್ಗೆ 
ಶ್ರೀ ಮರಿತಿಬ್ಮೇಗೌಡ (ಶಿಕ್ಷಕರ ಕ್ಲೇತು:- 


32 (83) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮತ್ತು ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಪ್ರೌಢಶಾಲಾ ಮುಖ್ಯ ಶಿಕ್ಷಕರಿಗೆ ರೂ.500/-ಗಳ ವಿಶೇಷ ಭತ್ಯೆಯನ್ನು ನೀಡದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


(ಆ) ಸರ್ಕಾರ ಈ ಹಿ೦ದೆ ಸದರಿಯವರಿಗೆ ವಿಶೇಷ ಭತ್ಯೆ ನೀಡಲು ಒಪ್ಪಿಗೆ ಸೂಚಿಸಲಾಗಿತ್ತೇ; 
(ಇ) ಇದುವರೆವಿ ವಿಶೇಷ ಭತ್ಯೆ ಪಾವತಿಸದೆ ಇರಲು ಕಾರಣಗಳೇನು; 


(ಈ) ಯಾವ ಕಾಲಮಿತಿಯಲ್ಲಿ ವಿಶೇಷ ಭತ್ಯೆ ಪಾವತಿಸಲಾಗುವುದು? 


